ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 204 

2 ಸದಸ್ಯರ ಹೆಸರು : ಶ್ರ ಅದೇವೇಗೌಡ (ಪದವೀಧರರ ಕ್ಷೇತ್ರ 
3 ಉತ್ತರಿಸುವ ದಿನಾಂಕೆ 17.02.2022 

4 ಉತ್ತರಿಸುವ ಸಚಿವರು ಗೃಹ ಸಚಿವರು 

ಕ್ರಸಂ ಪಕ್ಷಿ | ಉತ್ತರೆ 

(ಅ) | ಪೊಶೇಸ್‌ ಇಲಾಖೆಯಲ್ಲಿ`ಖಾಲಿ' ಇರುವ ರಿಕ್ಷಸ್ಥಾನದ ಮಾಹಿತಿ ಅನುಬಂಧ - ಎ ರಲ್ಲಿ 
ಪಿ.ಸಿ ಹುದ್ದೆಯಿಂದ. ಪಿ.ಎಸ್‌.ಐ ಲಗತ್ತಿಸಿದೆ. 
ಹುದ್ದೆಗಳ ವಿವರ ಜೊತೆಗೆ ಖಾಲಿ 
ಇರುವ. ಹುದ್ದೆಗಳ ವಿವರ ನೀಡುವುದು. 

(8 | ಇಲಾಖೆಯಲ್ಲಿ ಪೆಸ್ತುತ 7030 ಪೊಲಿಸ್‌ ಇಲಾಖೆಯಲ್ಲಿ 2015 ರಿಂದ 
ಅನುಪಾತದಲ್ಲಿ ಪಿ.ಎಸ್‌.ಐ ಹುದ್ದೆಗಳನ್ನು | 2021ರವರೆಗೆ 70:30ರ ಅನುಪಾತದಲ್ಲಿ ಫಿ.ಎಸ್‌.ಐ 
ಭರ್ತಿ ಮಾಡಲಾಗುತಿದೆಯೇ; (2015 | ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. 2015 ರಿಂದ 
ರಿಂದ 2021ರ ಅಕ್ಟೋಬರ್‌ | 2021ರವರೆಗೆ ಮಾಡಲಾದ ಮುಂಬಡ್ತಿ ಮತ್ತು ನೇರ 
ಅಂತ್ಯದವರೆಗೆ ವಿವರ ನೀಡುವುದು) ನೇಮಕಾತಿ ವಿವರಗಳನ್ನು ಅನುಬಂಧ - ಬಿರಲ್ಲಿ 

ಲಗತ್ತಿಸಿ ಕಳುಹಿಸಿದೆ. 

ನಸ ದರ್ಜೆಯ ಆಧಿಕಾರಿಗಳ ಎ.ಎಸ್‌.ಐ ಹುದ್ದೆಯ ಜೇಷ್ಠಕಾ ಪಟ್ಟಿಗಳನ್ನು ಆಯಾ 
ನೇಡೇಷನ್‌ ಪಟ್ಟಿಯನ್ನು | ಕಮೀಷನರೇಟ್‌ /ಘಟಕಗಳಲ್ಲಿ ಪ್ರತಿ ವರ್ಷ 
ತಯಾರಿಸಲಾಗಿದೆಯೇ; ಪ್ರಕಟಿಸಲು ಸೂಚಿಸಿದ್ದು, ಪ್ರಕಟಿಸಲಾಗುತ್ತಿರುತ್ತದೆ. 

ಪಸ ರ್ನ ಹುದ್ದೆಗ್ಗ ಅನುಪಾತ ನಎಸ್‌ ಎ ನಿರ್‌ 'ಹುಡ್ಡಿಯ'' ಪೊಲೀಸ್‌ 
70:30 ರಿಂದ 50:50ರ ಅನುಪಾತಕ್ಕೆ ಇಲಾಖೆಯಲ್ಲಿ ಪ್ರಮುಖ ಹುದ್ದೆಯಾಗಿದ್ದು, 
ಪರಿಷ್ಕರಿಸಿ ಹುದ್ದೆಗಳನ್ನು ಭರ್ತಿ ಸಂಬಂಧಪಟ್ಟ ಠಾಣಾ ವ್ಯಾಪ್ತಿಯ ಸಂಪೂರ್ಣ 
ಮಾಡಲು ಇರುವ ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆ, 
ಅನಾನುಕೂಲಗಳೇನು? ಅಪರಾಧ ತಡೆಗಟ್ಟುವಿಕೆ, ಅಪರಾಧ ಪ್ರಕರಣಗಳ 

ಪತ್ತೆ ಮತ್ತು ತನಿಖೆ ಇವರ ಮುಖ್ಯ 
ಕರ್ತವ್ಯವಾಗಿರುತ್ತದೆ. ಈ ಕರ್ತವ್ಯಗಳನ್ನು 
ನಿರ್ವಹಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ 
ಸದೃಡರಾದ ಹಾಗೂ ತಾಂತ್ರಿಕ ನೈಪುಣ್ಯತೆಯುಳ್ಳಿ 
ಯುವ ಅಧಿಕಾರಿಗಳ ಅವಶ್ಯಕತೆ ಇರುವುದರಿಂದ 
ಶೇ.70:30ರ ಅನುಪಾತ ನಿಗಧಿಪಡಿಸಲಾಗಿರುತ್ತದೆ. 
aw) 12ಸತ ಎಸ್‌ ದರ್ಜಹುಡ್ದೆಗಳ ಪೊಲಿಸ್‌ ಇಲಾಖೆಯಲ್ಲಿ ಇತರೆ 
ಅನುಪಾತ 7030 ರಿಂದ 50:50ರ [ಇಲಾಖೆಗಳಂತೆ 5050ರ ಅನುಪಾತದಲ್ಲಿ 
ಅನುಪಾತಕ್ಕೆ ಪರಿಷ್ಕರಿಸಲು ಸರ್ಕಾರಕ್ಕೆ | ನಿಗಧಿಗೊಳಿಸುವ ಯಾವುದೇ ಪ್ರಸ್ತಾವನೆ 
ಸಲ್ಲಿಸಿದ ಪ್ರಸ್ತಾವನೆ ಹಾಗೂ ಅದರ ಇಲಾಖೆಯ ಮುಂದೆ ಇರುವುದಿಲ್ಲ. 


ವಿವರವನ್ನು ಒದಗಿಸುವುದು; 


(ಊ) 


ಎ.ಎಸ್‌.ಐ" 'ಹುದ್ದೆಯ  ಅಧಿಕಾರಗಳಗೆ 
ಪತ್ರಾಂಕಿತ ವೇತನವನ್ನು 15 ದಿವಸಗಳ 
ಬದಲಿಗೆ 30 ದಿವಸಕ್ಕೆ ಹೆಚ್ಚಿಸಲು 
ಅವಕಾಶ ಇದೆಯೇ; ಈ ವ್ಯವಸ್ಥೆಯು 
ಅಗ್ನಿಶಾಮಕ ಘಟಕದಲ್ಲಿ ಇದ್ದು, ಇದನ್ನು 
ಇತರೆ ವಿಭಾಗದ ಪೊಲೀಸ್‌ 
ಅಧಿಕಾರಿಗಳಿಗೆ ವಿಸ್ತರಿಸಬಾರದೇಕೆ? 


ಪ್ರಸ್ತುತ ಎ.ಎಸ್‌.ಐ ಮತ್ತು ಪಿ.ಎಸ್‌.ಐ ರವರುಗಳಿಗೆ 
ನೀಡಲಾಗುತ್ತಿರುವ 15 ದಿನಗಳ ಪತ್ರಾಂಕಿತ ರಜಾ 
ಸೌಲಭ್ಯವನ್ನು 30 ದಿನಗಳಿಗೆ ವಿಸ್ತರಿಸಲು ಹಾಗೂ 
ಪಿ.ಐ ಹುದ್ದೆಯಿಂದ ಎಸ್‌.ಪಿ (ನಾನ್‌ ಐ.ಪಿ.ಎಸ್‌) 
ಹುದ್ದೆಯವರೆಗೆ 30 ದಿನಗಳ ಪತ್ರಾಂಕಿತ ರಜಾ 
ಸೌಲಭ್ಯವನ್ನು ಮಂಜೂರು ಮಾಡುವ 
ಪ್ರಸ್ತಾವನೆಯು ಪರಿಶೀಲನೆಯಲ್ಲಿರುತ್ತದೆ. 


ಸಂಖ್ಯೆ ಒಇ 19 ಪಿಇಐ 2022 


"ಗಿ 
ಎ A) 


ಗೃಹ ಸಚಿವರು 


Sanctioned 
Strength 


3598 2101 
5932 5572 


PSI (CIVIL) 
ASI (CIVIL) 


KAR AKA STATE POLICE FORCE STRENGTH DETAILS AS ON 31/10/2021. 


Actual 
Strength 
Total 


2726 


HC (CIVIL) 
PC (CIVIL) 
DSI (CID) 70 


17797 16139 
35114 24812 


72 
5780 152 
17519 278 


PSIUNTELLIGENCE) 100 


7 RSI (CAR/DAR) | 487 
5 ARSI (CAR/DAR) 2109 | 
9 [AHC (CAR/DAR) 6349 


10 | APC (CAR/DAR) 13624 


11 | PSI (FPB) 52. 


ASI(FPB) 11 
HC (FPB) 32 


14 | PC (FPB) 64 
15 PSI (WIRELESS) 177 
16 | ASI (WIRELESS) 351 
17 | HC (WIRELESS) 593 
178 [PC (WIRELESS) 451 
[19° | RSI(KSRP) | 349 
20 | ARSI (KSRP) 1278 


3888 


21 | RAC (KSRP) 
7888 


22 RPC (RSRP) 
23 1 PSI (KSISF) 225 87 


1 
ASI (KSISF) 378 16 0 
25 HC (KSISF) 465 387 16 43 | 62 
26 PC (KSISF) 1744 1462 163 1625 119 | 
TOTAL 103126 81206 8328 89534 33] 


ಅನುಬಂಧ-ಬಿ 


[ 


ಉಂಟಾದ ರಿಕ್ತ ಸ್ಥಾನದಲ್ಲಿ ಭರ್ತಿ ಮಾಡಲಾದ ಹುದ್ದೆಗಳು 


"ನೇರ ಮುಂಬಡ್ತಿ ನೇರ ಮುಂಬಡ್ತಿ 


473 2ರ pi ಕ್ಷ 


480 246 393 234 


Ly 


150 335 208 257 — 


349 140 168 ೨7 


ಟಗ 


[en 


೨48 244 375 169 


| 

720 345 326 299 
1 

880 368 493 280 


